ಜಾ 


(ಎರಡು ಊರುಗಳ ಕತೆ 


ಕತ್ತಲೆ ಮತ್ತು ಬೆಳಕು 


ತ್ತಲೆ ಮತ್ತು ಬೆಳಕು 


, (ಎರಡು ಊರುಗಳ ಕಥೆ) 


ಅನುವಾದ: ಈ ಕೃಷ್ಣಮೂರ್ತಿ ಚಿತ್ರಾಪುರ 
| ' * ಮಾರಬದ ಮಲ್ಲಿಕಾರ್ಜುನ 


KATHALE MATHU BELAKU: 
Health Awareness Literature, translated by: 

KRISHNA MOORTHI CHITHRAPUR & MORABADA MALLIKARJUN 
Published by Bharath Gyan Vigyan Samithi, Badam Marg, Indian Institute of Science 
Campus, Bangalore - 560 012 ೬ 


Crown: Va Pages 18 +4 Price: Rs. 4 


© Bharath Gyan Vigyan Samithi 


Book Designe: WILFRED D’'SOUZA 


ಪ್ರಕಾಶಕರು: 
ಭಾರತ ಜ್ಞಾನ ವಿಜ್ಞಾನ ಸಮಿತಿ 
ಭಾರತೀಯ ವಿಜ್ಞಾನ ಸಂಸ್ಥೆಯ ಆವರಣ 
ಬೆಂಗಳೂರು - 12 


Nin TS pr 
BANG ALONE 


ಗಾ ೨೧ 
ಕಾಗ ತ 


ಮುದ್ರಕರು: ಪ್ರಕಾಶ್‌ ಆಫ್‌ ಸೆಟ್‌ ಪ್ರಿಂಟರ್ಸ್‌, ಬೈಕಂಪಾಡಿ, ಮಂಗಳೂರು 
0.1.೧. : Sri Guru Computers, Ganesh Mahal Complex, K. S. Rao Road, Mangalore - 1 £ 
ಬೆಲೆ : ರೂಪಾಯಿ ನಾಲ್ಕು ಮಾತ್ರ 


ಕತ್ತಲೆ ಮತ್ತು ಬೆಳಕು 


(ಎರಡು ಊರುಗಳ ಕಥೆ) 
ನಾನು ನಿಮಗೆ ಒಂದು ಕಥೆ ಹೇಳುವೆ. 
ಇದು ಒಂದು ಹಳ್ಳಿಯ ಕಥೆ 
ಹಳ್ಳಿಯ ಹೆಸರು ಏನು ಗೊತ್ತೆ? 
ಕತ್ತಲೂರು. | 
ಹೆಸರೇ ಹೇಳುವಂತೆ 
ಹಳ್ಳಿಯಲ್ಲಿ ಅಜ್ಞಾನದ ಕತ್ತಲೆ ತುಂಬಿದೆ. 


ಇದು ಅಪರಾಧಿಗಳ ಹಳ್ಳಿಯೇನೂ ಅಲ್ಲ. 

ಆದರೆ ಅಲ್ಲಿರುವ ಎಲ್ಲಾ ಹಿರಿಯರೂ ಅಪರಾಧ ಮಾಡಿದ್ದಾರೆ. 
ನಾನು ಇದನ್ನು ಅಪರಾಧ ಎಂದು ಕರೆಯುತ್ತೇನೆ. 

ಏಕೆಂದರೆ ಒಂದು ಕಾನೂನು ಇದೆ. _ 

ಅದು ಕಡ್ಡಾಯವಾಗಿ ಈ ಪದ್ಧತಿಯನ್ನು ನಿಷೇದಿಸಿದೆ. 


ಯಾವ ಕಾನೂನು ಇದು? 
ಯಾವ ಹುಡುಗಿಯೂ ಕೂಡ ಹದಿನೆಂಟು ವರ್ಷಕ್ಕೆ ಮೊದಲು ಮದುವೆಯಾಗಬಾರದು. 


ಯಾವ ಹುಡುಗನೂ ಇಪ್ಪತ್ತೊಂದು ವರ್ಷಕ್ಕೆ ಮೊದಲು ಮದುವೆಯಾಗಬಾರದು 
ಇದನ್ನು ವೂರುವುದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ. 


ಆದರೆ ಹಿರಿಯರು ಹೇಳುತ್ತಾರೆ: 
' “ಯಾರೊಬ್ಬರೂ ನಮ್ಮನ್ನು ಶಿಕ್ಷಿಸಿಲ್ಲ. 


ಶಿಕ್ಷಿಸಲು ಸಾಧ್ಯವೂ ಇಲ್ಲ. | 
-. ನಮಗೆ ಏನು ಸರಿ ಎಂದು ಕಾಣುತ್ತದೋ 

ಅದನ್ನು ನಾವು ಮಾಡುತ್ತೇವೆ | 

ಇದು ಬೇರೆಯವರಿಗೆ ತಿಳಿಯುವುದಿಲ್ಲ”: ' 

“ಮಗಳು ಮನೆಯಲ್ಲಿ ಇದ್ದಷ್ಟು ತೊಂದರೆಯೆ. 

ಅವಳು ಬೇರೊಂದು ಮನೆಯನ್ನು ` ಸೇರುವವಳು. 

ಅವಳ ಕೆಲಸ ಏನಿದ್ದರೂ ಇನ್ನೊಂದು ಮನೆಯಲ್ಲಿ. ' . 
ಅವಳಿಗಾಗಿ: ಯಾಕೆ ಖರ್ಚು ಮಾಡಬೇಕು? 


ಅವಳಿಗೆ ವಿದ್ಯೆ ಯಾಕೆ? 
ಅವಳು ಹೋಗಲಿ, ಬೇಗ ಹೋದಷ್ಟು: ಒಳ್ಳೆಯದೆ'' 


\ 
ys 
ಇ, ವ ಗೆ UES 


ESE _ 


ಮಹಿಳಾ ಪೋಲೀಸ್‌, ಗಾರೆ, 
ಅವರು ಮಹಿಳಾ ಇಂಜಿನಿಯರು ಮಹಿಳಾ ಮೆಪ್ರಿಗಳುು -- ಗ 
ಬಡಗಿಗಳು, ತಂತ್ರಜ್ಞರು, ಮಾರಾಟಗಾರ್ತಿಯರು, ಸಂಗೀತಗಾರರು, 

ಆಟೋ ಚಾಲಕರು, ನ್ಯಾಯೂಧೀಶರು ಮತ್ತು ಸ್ಫನಿಕರಾಗಿದ್ದಾರೆ. 

ಈ ಎಲ್ಲಾ ಕೆಲಸಗಳನ್ನು ಮಹಿಳೆಯರು ಮಾಡುತ್ತಿದ್ದಾರೆ. 

ಸರಕಾರಿ ಸಂಘಗಳನ್ನು ನಡೆಸುತ್ತಿದ್ದಾರೆ. 

ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ. 

ವ್ಯಾಪಾರದ ಮೇಲೆ ಅವರಿಗೆ ಹಿಡಿತವಿದೆ. 

ಚಳುವಳಿಗಳನ್ನು ನಡೆಸುತ್ತಾರೆ. 

ಯಾವ ರೀತಿಯಲ್ಲೂ ಅವರು ಪುರುಷರಿಗಿಂತ ಕಡಿಮೆ ಇಲ್ಲ. 


ಊ ೂರುಗ! 


ಕತ್ತ ಲೆ ಮತ್ತು ಬರಾ ಎ - ಎರಡು. 


ಹಂ ಗ % 


ಅಲ್ಲಿಯ ಗಂಡಸರು ಸಾಕಷ್ಟು ಸಂತೋಷದಲ್ಲಿದ್ದಾರೆ. 


ಅವರ ಮನೆಯಲ್ಲಿರುವ ಹೆಣ್ಣು ಹೆಂಡತಿ ಮಾತ್ರ ಅಲ್ಲ. 
ಸೂಕ್ತ ಸಲಹೆ ನೀಡುವ ಗೆಳತಿಯೂ ಆಗಿದ್ದಾಳೆ. 
ವಿದ್ಯಾವಂತಳಾದ ಆಕೆ ಆದಾಯ ಗಳಿಸುವುದರಿಂದ ತೊಡಗಿ 
ಸಮಯ ಬಂದಾಗ ನಿರ್ಧಾರ ಕೈಗೊಳ್ಳುವ ಎಲ್ಲಾ ರೀತಿಯ 
ಸಹಾಯವನ್ನು ಕೂಡಾ ಮಾಡುತ್ತಾಳೆ... 


ಇನ್ನೂ ಮಗುವಿನ ಹಾಗೆ ಇರುವ ಅವ 
ಒಂದು ಮಗುವನ್ನು ಹೊಂದಿದ ಬೆನ್ನಲ್ಲೇ 

ಮತ್ತೊಂದು ಮಗುವಿನ ಆರೈಕೆಗೆ ತೊಡಗುತ್ತಾರೆ. 

ಜೊತೆಗೆ ಮನೆಗೆಲಸ. | 

ಗಂಡ ಮತ್ತು ಅತ್ತೆ ಮಾವನ ಸೇವೆ. 

ಮನೆ ಅವರ ಪಾಲಿನ ಸೆರೆಮನೆ 

ಹೊರಗೆ ಹೋಗುವಂತಿಲ್ಲ, ಕಲಿಯುವಂತಿಲ್ಲ. 

ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ 

ನಸುಕಿನಿಂದ ನಡುರಾತ್ರಿಯ ತನಕ ' 

ಕೇವಲ ದಿನಗಳನ್ನು ಕಳೆಯುತ್ತಾ ಹೋಗುವುದು. 

ಅವರಿಗೆ ವರುಷವಾಗುವಾಗಲೆ 

ಅವರು ಮುದುಕಿಯರಾಗುತ್ತಾರೆ, ದುರ್ಬಲರಾಗುತ್ತಾರೆ. 
“ಆದರೆ ಅದು....'' ತಲೆಯಲ್ಲಾಡಿಸುತ್ತಾ 

ಒಬ್ಬ ಹಿರಿಯ ಹೇಳುತ್ತಾನೆ “... ಹುಡುಗಿಯ ಹಣೇಬರಹ”. 


ಹಾಲಾ ನಾನಾನಾ ರ ಗಗ 


ME ಕತ್ತ ಬೆಳಕು - 


"ಆದರೆ, ಹಿರಿಯರೇ... ನಾನೆಂದೆ: 
"“ನ್ಯಾಯವಾದುದನ್ನು ಮಾಡಬೇಕು. 
ನೀವು ನಿಮ್ಮ ಹೆಣ್ಣು ಮಕ್ಕಳಿಗೆ ಮಾಡಿದ ಅನ್ಯಾಯದಿಂದ. 
ಸುರಕ್ಷಿತ ಎಂದುಕೊಳ್ಳಬೇಡಿ. 

ನೀವು ಕಳೆದುಕೊಂಡ ಎಲ್ಲ ಮೊಮ್ಮಕ್ಕಳನ್ನು ನೆನಪಿಸಿಕೊಳ್ಳಿ 
ಹೆಣ್ಣು ಮಕ್ಕಳನ್ನೂ ನೆನಪಿಸಿಕೊಳ್ಳಿ. 

ನಿಮ್ಮ ಮತ್ತು ಇಂತಹ ಅನೇಕ ಕತ್ತಲೆಯ ಹಳ್ಳಿಗಳಲ್ಲಿ 
ಹುಟ್ಟಿದ ತಕ್ಷಣ ಎಷ್ಟೋ ಮಕ್ಕಳು ಸಾಯುತ್ತಾರೆ. 
ಇನ್ನೊಂದು ಜೀವಕ್ಕೆ ಶಕ್ತಿ ಮತ್ತು ಪ್ರಾಣವನ್ನು ಕೊಡಲು 
ಶರೀರ ಸಿದ್ಧವಾಗದೆ ಇರುವ ಹೆಣ್ಣು ಮಗು ಗರ್ಭಧರಿಸಿದರೆ 
ಮಗು ಪೂರ್ಣ ಬೆಳೆಯುವ ಮೊದಲೆ ಹುಟ್ಟುತ್ತದೆ. 
ಬಡಕಲಾಗಿರುತ್ತದೆ. ತ 4 


~~ A ಕ 
ಶಿ 


ಹೆಚ್ಚಿನ ಸಂದರ್ಭಗಳಲ್ಲಿ ಬದುಕುವುದೂ ಇಲ್ಲ. "-- 


( 
4. 


[sg 


ಮತ್ತು ಈ ಎಲ್ಲಾ ಎಳೆಯ ತಾಯಂದಿರು ಹೇಗಿರುತ್ತಾರೆ? 
ಅವರಲ್ಲಿ ಎಷ್ಟು ಮಂದಿ ಇಷ್ಟೆಲ್ಲಾ ಮಕ್ಕಳನ್ನು `ಹೆರಲು 
ಮತ್ತು ಅಷ್ಟು ಕೆಲಸಗಳನ್ನು ಮಾಡಲು 

ಸಾಧ್ಯವಾಗದೆ ಸಾಯುವುದಿಲ್ಲ? 

ಹೆಣ್ಣು ಮಕ್ಕಳು ಹೀಗಿರುವ 

ನಿಮ್ಮ ಮತ್ತು ನಿಮ್ಮಂತಹ ಇನ್ನೂ ಅನೇಕ Ws 
ಪ್ರತಿಯೊಂದು ಮನೆಯಲ್ಲಿ ಕೌ 
ಏನು ಆಗುತ್ತಿದೆ ಎಂಬುದು ನಿಮಗೆ ತಿಳಿದಿದೆಯೇ? 
ಅನೇಕ ಅನೇಕ ದಿನಗಳು ದು:ಖದಲ್ಲಿ ಕಳೆದಿವೆ? 

ಹೆಣ್ಣಿಗೆ ಕಿಂಚಿತ್ತೂ ನಗುವ ಅವಕಾಶ ಇಲ್ಲದಂತೆ ಮಾಡಿರುವಿರಿ. 
ಕುಟುಂಬವು ಬಹಳಷ್ಟು ದಿನಗಳನ್ನು: ನಿರಾಶೆಯಲ್ಲಿ ಕಳೆದಿದೆ. 


( 2 ಆತೆ 
1 


ಅಯ್ಯೋ ಹಿರಿಯರೆ, ಕೇವಲ ಈ ಸಾವುಗಳಷ್ಟೆ 

ನೀವು ತೆರುವ ಬೆಲೆ ಎಂದು ಕೊಂಡಿರಾ? 

ಅವರ ಎಳೆಯ ದೇಹಗಳು ಏನಾಗಿವೆ? 

ನೋವಿನಿಂದ ನಾಶವಾಗಿದೆ. 

ಅವರ ಛಿದ್ರವಾದ ಅಂಗಾಂಗಗಳು, ದಣಿದ ಕೈಕಾಲುಗಳು ಏನಾಗಿವೆ? 
ಬಾಗಿಲಿನಿಂದ ಹೊರಗೆ ಹೋಗಲಾರದ 

ಆ ಮಕ್ಕಳ ಬೆಳವಣಿಗೆ ಏನಾಗಿದೆ? 


ಕತ್ತಲೆ ಮತ್ತು ಬೆಳಕು - - ಎರಡು. ಊರುಗಳ. ಕಥೆ 1೫೫ 


ಇದಕ್ಕೆಲ್ಲಾ ಬೆಲೆ ತೆರಬೇಡವೆ? 
ಹೀಗಿರುವ ತಾಯಿ 
ನಿಮ್ಮ ಒಲವಿನ ಮೊಮ್ಮಕ್ಕಳನ್ನು ನೋಡಿಕೊಳ್ಳಬಹುದೆ?, 
ಅವರಿಗೆ ಒಳ್ಳೆಯ ಪೋಷಣೆ ಸಿಕ್ಕಿತೆ? 
ಒಳ್ಳೆಯ ವಿದ್ಯೆ ದೊರಕೀತೆ? 

ವು ಮತ್ತು ಸಂಕಟಗಳಿಂದ ಬಾಗಿ ಹೋದ ತಾಯಿಯಿಂದ: 
ನಿಮ್ಮ ಕುಟುಂಬದ ಕೀರ್ತಿಯನ್ನು ಹೆಚ್ಚಿಸುವ 
ಮತ್ತು ಹರಡುವ 
ಪ್ರೋತ್ಸಾಹ ಮತ್ತು ಉತ್ತೇಜನ ದೊರಕೀತೆ? 
ಭವಿಷ್ಯದ ಕುಟುಂಬಗಳ ಹೊಣೆ ಹೊರುವಂತೆ 
ಹುಡುಗಿಯರನ್ನು ಅವರಿಂದ ಬೆಳೆಸಲು ಸಾಧ್ಯವೆ? 
ಇಲ್ಲ: ಎಂದಾದರೆ ಮುಂದೆ ನಿಮ್ಮ ಜನಾಂಗ ಏನಾದೀತು? 
ಎಲ್ಲಕ್ಕಿಂತ ಮಿಗಿಲಾಗಿ, | 
ಸಮಾಜದ ಅರ್ಧ ಭಾಗವಾಗಿರುವ 
ಮಹಿಳಾ ಪ್ರತಿಭೆಗಳ ನಷ್ಟದ ಬೆಲೆ ಎಷ್ಟು? 
ಎಷ್ಟು ಜನ ಹಾಡುವವರು ಮೂಕರಾಗಿಲ್ಲ? 


SAX py 
\A\ ಸ ಭ್‌ 


ತ್ಕ 


(NA 


TS 
ಸ 


ಆಸ \ | ನ | A ( | ಕ 3 
/ / | ಟ್‌ 3 
ಹ್‌ ಹ? ST ಚ ಒತ್ತಿ LA ತ್‌ Ba 


ಎಷ್ಟು ಜನ ನರ್ತಿಸುವವರು ಹೂತು ಹೋಗಿಲ್ಲ? 
ಎಷ್ಟು ಜನ ಹೊಸ ಹೊಸತನ್ನು ಹುಡುಕುವವರು 
ಮನೆಯಲ್ಲಿ ಸೆರೆಯಾಳಾಗಿಲ್ಲ? 

ಓಡುವ ಕಾಲುಗಳು ಕುಂಟು ಬಿದ್ದಿಲ್ಲ? 

ಎಷ್ಟು ಹೂಗಳು ಬಾಡಿವೆ. 

ಹಣ್ಣುಗಳು ಕಾಲಕ್ಕೆ ಮೊದಲೇ ಮಾಗಿವೆ? 

ಅವರ ವ್ಯಕ್ತಿಗತ ಬೆಳವಣಿಗೆಯನ್ನು ಹತ್ತಿಕ್ಕಲು 
`ನಮಗೆ ಯಾವ ಹಕ್ಕಿದೆ? 

ಅವರನ್ನು. ಬಾಗಿಲ ಹಿಂದೆ ದೂಡಲು, 

ಪರದೆಯ ಒಳಗೆ ಮುಚ್ಚ ಲು 

ನಮಗೆ ಯಾವ ಹಕ್ಕಿದೆ? 

ಅವರನ್ನು ಜೀವಂತವಾಗಿ ಹೂಳಲು 

ನಮಗೆ ಯಾವ ಹಕ್ಕಿದೆ? 


ಆದರೆ ನಾವು ಸುತ್ತ ಮುತ್ತ ನೋಡಿದರೆ 

ಬೇರೆ ರೀತಿಯ ಅದೆಷ್ಟೋ ಹಳ್ಳಿಗಳು ನಮಗೆ ಕಾಣುತ್ತವೆ. 
ಇದು ಅಂತಹ ಹಳ್ಳಿಗಳಲ್ಲಿ ಒಂದು 

ಇದನ್ನು ಒಂದು ಬೆಳಕಿನೂರು ಎಂದು ಕರೆಯೋಣ 


ಇಲ್ಲಿ ಎಲ್ಲಾ ಹುಡುಗಿಯರು ಶಾಲೆಗೆ ಹೋಗುತ್ತಾರೆ. 
ಅವರು ಪದವೀಧರರು ಕೂಡಾ ಆಗಿದ್ದಾರೆ. 

ಅವರು ಕೆಲಸಕ್ಕೂ ಹೋಗುತ್ತಾರೆ. 

ಅವರಿಗೆ ಮದುವೆ ಆಗುವಾಗ 

ಹೆಚ್ಚಲ್ಲದಿದ್ದರೂ ಹದಿನೆಂಟು ವರುಷಗಳಾದರೂ ಆಗಿರುತ್ತವೆ. 
ಹೌದು, ನಮ್ಮದೇ ದೇಶದಲ್ಲಿ 

ಇಂತಹ ಅನೇಕ ಹಳ್ಳಿಗಳಿವೆ. 

ಈ ಹಳ್ಳಿಗಳಲ್ಲಿ ಮಕ್ಕಳ ಸಾವು ತೀರ ಅಪರೂಪ 

ಆ ಮಕ್ಕಳ ತಾಯಂದಿರು ಪ್ರಾಯಸ್ಥರು 

ಅವರು ಆರೋಗ್ಯವಂತ ಮತ್ತು ಶಕ್ತಿವಂತ. ಮಕ್ಕಳನ್ನು ಹೆತ್ತಿದ್ದಾರೆ. 
ಅವರು ವಿದ್ಯಾ ವಂತರು. 

ಮಕ್ಕ ಛನ್ನು ಹೇಗೆ ಚೆನ್ನಾಗಿ ನೋಢಿಕೊಳ್ಳಬೇಕು. 
ಎಂಬುದು ಅವರಿಗೆ ಗೊತ್ತಿದೆ. 

ಇದಕ್ಕೆ vg ತಮಗೆ. ಡೇಟೇಸಿಡಾಗ ಮಾತ್ರ 


ಈ 


«ಅವಳು ಬೆಳೆದರೆ ಏನಾಗುತ್ತದೆ?” 
ತಾಯಂದಿರು ಹೇಳುತ್ತಾರೆ; 
ಹುಡುಗರಿಂದ ತೊಂದರೆಗೆ ಒಳಗಾಗುತ್ತಾಳೆ. 

ಆನಂತರ ಅವಳನ್ನು ಯಾರು ಮದುವೆಯಾಗುತ್ತಾರೆ? 
ಅವಳನ್ನು ಸಾಕುವುದು ಯಾರು? ' 
ಅವಳು ವಿದ್ಯೆಯನ್ನು ಪಡೆದರೆ 

ಅವಳೇ ಸ್ವಂತ ಆಲೋಚನೆ ಮಾಡುತ್ತಾಳೆ. 

ಆಮೇಲೆ ಅದು ಆಕೆಯನ್ನು ಎಲ್ಲಿಗೆ ಮುಟ್ಟಿಸುತ್ತದೋ 
ದೇವರೇ ಬಲ್ಲ! | 
ಅವಳು ನಿರ್ಧರಿಸಲು ಸಾಧ್ಯವಾಗುವ ಮೊದಲೆ 
ಅವಳ ಮದುವೆ ಮಾಡುವುದು ಒಳ್ಳೆಯದು” 
ಕಾನೂನು ಇವರನ್ನು ಶಿಕ್ಷಿಸಿಲ್ಲ ಎಂಬುದು ನಿಜ ಡಿ/ 
ಆದರೆ ಯಾರೂ ಅರಿತುಕೊಳ್ಳದೆ ಇರುವ 
ಅತೀ ಕೆಟ್ಟ ಶಿಕ್ಷೆಗೆ ಅವರು ಒಳಗಾಗಿದ್ದಾರೆ. 
ಸೆಗಣಿಯ ರಾಶಿಯಲ್ಲಿರುವ ಹುಳುಗಳಿಗೆ 


ಕತ್ತಲೂರಿನ ಹುಡುಗಿಯರು ಅನುಭವಿಸುವ 

ಕಷ್ಟ ಯಾವುದು ನೋಡೋಣ. 

' ತಿಳುವಳಿಕೆ ಮೂಡುವ ಮೊದಲೆ ಎಳೆಯ ಹುಡುಗಿಯರು 
ಅತ್ತೆ ಮನೆಯನ್ನು ಸೇರುತ್ತಾರೆ. | | 
ಮತ್ತು ಮನೆಗೆಲಸ ಮಾಡಲು ತೊಡಗುತ್ತಾರೆ. 

ಅವರು ಜೋಕಾಲಿಯಲ್ಲಿ ಜೀಕುವ ಆ ದಿನಗಳು ಹೋದವು. 
ಸ್ವಚ್ಛಂದವಾಗಿ ಗದ್ದೆಯಲ್ಲಿ ಓಡಾಡುವ ದಿನಗಳು ಹೋದವು. 
ಗೆಳತಿಯರೊಂದಿಗೆ: ಆಡುವ ದಿನಗಳು ಹೋದವು. 
ಪುರಾಣದ ಕಥೆಗಳ, ಅದ್ಭುತ ಕಥೆಗಳ 

ಅಬ್ಬಾ, ಅದೆಷ್ಟು ಪುಸ್ತಕಗಳ ಓದುವ ದಿನಗಳು ಹೋದವು. 


ಈಗ we ಮತ್ತು ಬೆಳಕಿನೂರು 
ಇವೆರಡೂ ಭಾರತದಲ್ಲಿಯೇ ಇವೆ. 
ಆದರೆ ನೋಡಿ ಎಂತಹ ತದ್ವಿರುದ್ದದ ಸ್ಥಿತಿ. 

ಕತ್ತಲೂರಿನಲ್ಲಿ ಹುಡುಗಿಯರನ್ನು ಹೊರೆಯೆಂದು ಭಾವಿಸುತ್ತಾರೆ. 
ಅಲ್ಲಯೇ ಜನ ಅವರ ಮದುವೆಗೆ ಮತ್ತು ಇತರ 
ಸಂಪ್ರದಾಯಗಳಿಗೆ - ಹುಡುಗಿ ಪ್ರಾಯಕ್ಕೆ ಬಂದಾಗ, 


ಮೊದಲ ಗರ್ಭಿಣಿಯಾದಾಗ, ಮೊದಲ ದೀಪಾವಳಿ - ಇಂತಹವುಗಳಿಗೆ ವಿಪರೀತ ಖರ್ಚು 
ಮಾಡುತ್ತಾರೆ. 


ಬೇಗ ಮದುವೆಯಾಗುತ್ತದೆ. ಆದಾಯ ಇರುವುದಿಲ್ಲ 
ಗಂಡನನ್ನು ಬೇಗ ಕಳೆದು ಕೊಂಡು ಪಾಪದ ಹುಡುಗಿಯರು 
ಗಂಡನ ಮನೆಯಲ್ಲಿ ಶಾಪಕ್ಕೆ ತುತ್ತಾಗುತ್ತಾರೆ. 

ತಂದೆ ತಾಯಿಗಳಿಗೆ ಬೇಡದವರಾಗುತ್ತಾರೆ. 


ಸಂಪಾದಿಸಲು ಸಾಧ್ಯವಿಲ್ಲದೆ, ಸಂಕಟದಿಂದ ಬಿಳಿಚಿಕೊಳ್ಳುತ್ತಾರೆ. 


ಗಿರುವ ಈ ಕುಟುಂಬಗಳು 

ಮೇಲೆ ಹೇಳಿರುವ ಅಪರಾಧಗಳಿಗಿಂತಲೂ 
ಹೆಚ್ಚಿನ ಅಪರಾಧವನ್ನು ಮಾಡುತ್ತವೆ. 
ಹೆಣ್ಣು ಮಕ್ಕಳನ್ನು ಹುಟ್ಟಿದ ಕೂಡಲೆ ಕೊಲ್ಲುವುದು, 

| ಗರ್ಭದಲ್ಲಿರುವಾಗಲೇ ಪರೀಕ್ಷಿಸಿ | 
ಹೆಣ್ಣಾಗಿದ್ದರೆ ಭ್ರೂಣ ಹತ್ಯೆ ಮಾಡುವುದು. 
ಕತ್ತಲೂರು ಮತ್ತು ಇಂತಹ ಹಳ್ಳಿಗಳಲ್ಲಿ ಈ ರೀತಿ 
ನಡೆಯುತ್ತಿರುವುದು ನಾಚಿಕೆ ಗೇಡು. 
ಆದರೂ ಅವರಲ್ಲಿ ಯಾವುದೇ ಬದಲಾವಣೆಯನ್ನು 
ನಾವು ಕಾಣಲಾರೆವು. 
ನಿಜವಾಗಿಯೂ ಅವು ಹೀನ ಸ್ಥಿತಿಯಲ್ಲಿದೆ. 
ಅಲ್ಲಿ ಪ್ರತಿ ಮನೆಯಲ್ಲಿ ಸಂಪತ್ತಿನ ಬದಲಾಗಿ -ಬಡತನ 
ನಿರಾಶೆ ಮತ್ತು ಸಂಕಟವೇ ತುಂಬಿಕೊಂಡಿವೆ. 


ಟಿ NN \ NN 
NANA NNN 
| 


ENR 
\ N N N \ \ 
~ SVN F 


ಫತೆ ತ್‌ 
ಡ್‌” 


ಆದರೆ ಬೆಳಕಿನೂರಿನ ರೀತಿಯ ಬೇರೆ 
ಇಲ್ಲಿ ಹುಡುಗರನ್ನು ಸ್ವಾಗತಿಸಿದಂತೆ 
ಹುಡುಗಿಯರನ್ನೂ ಸ್ವಾಗತಿಸುತ್ತಾರೆ. 
ಇಬ್ಬರೂ ವಿದ್ಯಾವಂತರಾಗುತ್ತಾರೆ. 
ಮತ್ತು ಗಳಿಸುವ ಶಕ್ತಿ ಪಡೆಯುತ್ತಾರೆ. 
ಹುಡುಗಿಗೆ ಹದಿನೆಂಟು ವರ್ಷದ ನಂತರವೇ ಮದುವೆ. 

ಸಂಪತ್ತು ಕಡಿಮೆ ಇದ್ದರೂ, ಇದ್ದಷ್ಟನ್ನು ಸರಿಯಾಗಿ ಬಳಸಿಕೊಳ್ಳುತ್ತಾರೆ. 
ಸುಖ-ದು:ಖ ಎರಡಕ್ಕೂ ಸಮಾನ ಪಾಲು. 

ಅಗತ್ಯವಿದ್ದರೆ ಹೆಣ್ಣು ತನಗೆ ತಾನು. 

ಮತ್ತು ತನ್ನ ಕುಟುಂಬಕ್ಕೆ ಆಧಾರವಾಗಿ ನಿಲ್ಲುತ್ತಾಳ. 


ಕತ್ತಲೆ ಮತ್ತು ಚಿ 


i, ೆ 
ಕ ಟ್‌ 
CALL EP 
\g ' 


& sd 


Pe 


9 ಸಾಮಾಜಿಕ ಬದಲಾವಣೆ ಸಾಕ್ಷರತಾ ಆಂದೋಲನಗಳ ಹಿಂದಿರುವ 


A 
ಕನಸು. ಈ ಕನಸನ್ನು ನನಸಾಗಿಸುವುದು ಭಾರತ ಜ್ಞಾನ ವಿಜ್ಞಾನ 
ಸಮಿಶಿಯ ಆಶಯ. ಸಾಕ್ಷರತೆಯ ಅರಿವು ಈ ನಾಡಿನ 
ಬಹುಪಾಲು ಜನ ಶತಮಾನಗಳಿಂದ ಕಳೆದುಕೊಂಡಿರುವುದನ್ನು 
ಪಡೆಯಲು ಫ್ರಶೇಪಿಸುವ ಸಾಧನವಾಗಬೇಕು. ಮಾನವೀಯತೆ 


ರಗೊಳಿಸುವುದು ಪ್ರಜಾಪ್ರಭುತ್ವವನ್ನು ಬಲಗೊಳಿಸು 


ಮುಂದಿನ ಕಣ್ಣೋಟ. ಈ 
ಕಣ್ಣೋಟವನ್ನು ಸಾಧಿಸುವಲ್ಲಿ ದೃಢ ವಿಶ್ವಾಸ ಇಂದಿರುವ 
ಭಾರತ ಜ್ಞಾನ ವಿಜ್ಞಾನ ಸಮಿತಿ ದೇಶದಾದ್ಯಂತ ಕಾರ್ಯಕರ್ತರನ್ನು 
ಈ ಉದ್ದೇಶ ಸಾಧನೆಗಾಗಿ ಒಗ್ಗೂಡಿಸುತ್ತಿದೆ. ಈ ನಿಟ್ಟಿನಲ್ಲಿ 
ಬಿಜಿವಿಎಸ್‌ ರೂಪಿಸಿರುವ ಆರೋಗ್ಯ ಅರಿವು ಆಂದೋ 
ಲನವನ್ನು ಹಲವಾರು ಜಿಲ್ಲೆಗಳಲ್ಲಿ ಸಾಕ್ಷರೋತ್ತರ (POST 
LITTERECY) ಚಟುವಟಿಕೆಯಾಗಿ ಹಮ್ಮಿಕೊಳ್ಳಲಾಗುತ್ತಿದೆ. 
ಜನರಿಗೆ ಆರೋಗ್ಯ ಶಿಕ್ಷಣ ನೀಡುವ ಸಲುವಾಗಿ ಬಿಜಿವಿಎಸ್‌ 
ೇಂದ್ರ ಸಮಿತಿ ರೂಪಿಸಿರುವ ಈ ಪುಸ್ತಕಗಳು ಕರ್ನಾಟಕ 
ರಾಜ್ಯದಲ್ಲಿ ನಡೆಯುತ್ತಿರುವ ಸಾಕ್ಷರತಾ ಮತ್ತು 
ಕಾರ್ಯಕ್ರಮಗಳಿಗೆ ಪೂರಕ ಶಕ್ತಿ ತುಂಬಬಲ್ಲ 
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕ್ಷರತಾ ಚಳವಳಿಯಲ್ಲಿ 
ತೊಡಗಿಸಿಕೊಂಡಿರುವ ಸ್ನೇಹಿತರು ಬಾವಾನುವಾದ ಮಾಡಿರುವ 
ಈ ಪುಸ್ತಕಗಳನ್ನು ನವಸಾಕ್ಷರರ ಮದ್ಯೆ ಪರೀಕ್ಷೆಗೊಳಪಡಿಸಿದ 
ನಂತರ ಪ್ರಕಟಗೊಳಿಸುತ್ತಿದ್ದೇವೆ. ಈ ಪುಸ್ತಕಗಳ ಅನುವಾದ 
ಪರೀಕ್ಷೆ ಮತ್ತು ಮುದ್ರಣದ ಪೂರ್ಣ ಜವಾಬ್ದಾರಿಯನ್ನು 
ಸಮರ್ಥವಾಗಿ ನಿಭಾಯಿಸಿದ ದ.ಕ.ಜಿಲ್ಲೆಯ ಭಾರತ ಜ್ಞಾನ 
ಎಜ್ಞಾನ ಸಮಿತಿ ಕಾರ್ಯಕರ್ತರಿಗೆ ಮತ್ತು ಬಾವಾನುವಾದ 
ಮಾಡಿಕೊಟ್ಟ ಎಲ್ಲ ಮಹನೀಯರಿಗೆ ರಾಜ್ಯ ಸಮಿತಿಯು 
ಅಭಿನಂದನೆ ಸಲ್ಲಿಸುತ್ತದೆ. 


- ಹೆಚ್‌. ಎಸ್‌. ನಿರಂಜನಾರಾದ್ಕ 
ಪ್ರಧಾನ ಕಾರ್ಯದರ್ಶಿ 
ಬಿಜಿವಿಎಸ್‌. ಕರ್ನಾಟಕ ರಾಜ್ಯ ಸಮಿತಿ 


